ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಬೀದರ್‌ ಜಿಲ್ಲೆಯಲ್ಲಿ $cP/TSP ಯೋಜನೆ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 


403 (581) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) 2017-2018 ರಿಂದ ಜಿಲ್ಲೆಗೆ $€P/TSP ಯಲ್ಲಿ ಎಷ್ಟು ಹಣ ಮಂಜೂರಾಗಿದೆ; (ತಾಲ್ಲೂಕುವಾರು ವಿವರ 
ನೀಡುವುದು) 


(ಆ) ಬೀದರ್‌ ಜಿಲ್ಲೆಯಲ್ಲಿ 2017-2018 ರಿಂದ 2019-2020 ರವರೆಗೆ $cP/TSP ಸಂಪೂರ್ಣ ಹಣ ಖರ್ಚು 
ಮಾಡದಿರುವುದು ಸರಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಖರ್ಚ ಮಾಡದ ಇಲಾಖೆ ಅಧಿಕಾರಿಗಳ 
ವಿರುದ್ದ ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(ಇ) ಈ ಯೋಜನೆಯಲ್ಲಿ 2017-2018 ರಿಂದ 2019-2020 ರವರೆಗೆ ಬೀದರ್‌ ಜಿಲ್ಲೆಯಿಂದ ಎಷ್ಟು ಹಣವನ್ನು 
ಖರ್ಚು ಮಾಡದೆ ಸರ್ಕಾರಕ್ಕೆ ಹಿಂದಿರುಗಿಸಲಾಗಿದೆ? (ತಾಲ್ಲೂಕುವಾರು ವಿವರ ನೀಡುವುದು) 


